ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 09-03-2021 ಪ್ರಶ್ನೆ ಸಂಖ್ಯೆ: 723(840) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪಿ. ಆರ್‌. ರಮೇಶ್‌( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 

ಉತ್ತರಿಸುವ ಸಚಿವರು: ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು 


ವಿಷಯ: ರಾಜ್ಯದಲ್ಲಿರುವ ಕಲ್ಲು ಕಾರಿಗಳ ಕುರಿತು 


(ಅ) ರಾಜ್ಯದಲ್ಲಿ ಅಧಿಕೃತ/ಅನಧಿಕೃತ ಕಲ್ಲು ಕಾರಿಗಳ ಸಂಖ್ಯೆ ಎಷ್ಟು; 


(a) 


(ಜಿಲ್ಲಾವಾರು/ತಾಲ್ಲೂಕುವಾರು/ಗ್ರಾಮವಾರು ವಿವರ ನೀಡುವುದು) 


(ಆ) ಈ ಅನಧಿಕೃತ ಕಲ್ಲು ಕಾರಿಗಳ ನಿಯಂತ್ರಣಕ್ಕೆ ಸರ್ಕಾರ ತೆಗೆದುಕೊಂಡ ಕ್ರಮವೇನು; 
(ವಿವರ ನೀಡುವುದು) 


(ಇ) ಅಧಿಕೃತ ಕೆಲ್ಲು ಕ್ಕಾರಿಗಳಲ್ಲಿ ಸ್ಫೋಟಕ ಸಾಮಾಗಿ 
ಸಾಗಾಣಿಕೆ/ಶೇಖರಣೆ/ಬಳಕೆ/ವಿಲೇವಾರಿ ಮುಂತಾದ ಕಾರ್ಯಗಳ ಕುರಿತು ಪ್ರಾಮಾಣಿಕ 
ಕಾರ್ಯಾಚರಣಾ ವಿಧಾನಗಳನ್ನು (Standard Operation Procedure) ಪಾಲನೆ ಮಾಡಲು 
ಸರ್ಕಾರದಿಂದ ಯಾವುದಾದರೂ ಆದೇಶ ಹೊರಡಿಸಲಾಗಿದೆಯೆೇ; (ವಿವರ ನೀಡುವುದು) 


(ಈ) ಅಧಿಕೃತ ಕೆಲ್ಲು ಕ್ಕಾರಿಗಳಲ್ಲಿ ಸ್ಫೋಟಿಕ ಸಾಮಾಗಿ 
ಸಾಗಾಣಿಕೆ/ಶೇಖರಣೆ/ಬಳಕೆ/ವಿಲೇವಾರಿ ಮುಂತಾದ ಕಾರ್ಯಗಳ ಕುರಿತು ಪ್ರಮಾಣಿತ 
ಕಾರ್ಯಾಚರಣಾ ವಿಧಾನಗಳ (Standard Operation Procedure) ಪಾಲನೆ ಮಾಡುವಲ್ಲಿ 
ವಿಫಲರಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರದ 
ಶ್ರುಮವೇನು? 


